ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಮೇವು ಖರೀದಿಯಲ್ಲಿ ಅಕ್ರಮವಾಗಿರುವ ಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


323 (315) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬರ ನಿರ್ವಹಣೆಗಾಗಿ ಬಿಡುಗಡೆ ಮಾಡಲಾದ ಅನುದಾನದಿಂದ ಗೋಶಾಲೆಗಳಿಗೆ ಮೇವು ಖರೀದಿಯಲ್ಲಿ 
ಅಕ್ರಮವಾಗಿರುವುದು ಸರಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಚಾಮರಾಜನಗರ ಕೊಳ್ಳೆಗಾಲದ ತಹಶೀಲ್ದಾರರವರು 2017-18ನೇ ಸಾಲಿನಲ್ಲಿ ಪ್ರತಿ ಟನ್‌ ರೂ.1,500 
ಪಾವತಿ ಮಾಡುವ ಬದಲು ರೂ.6000 ಪಾವತಿ ಮಾಡಿ ಮೇವು ಖರೀದಿಸಿ ಭ್ರಷ್ಠಾಚಾರ ಎಸಗಿರುವುದು 
ಸರಕಾರದ ಗಮನಕ್ಕೆ ಬಂದಿದೆಯೇ ಈ ಕುರಿತು ಸರಕಾರ ಯಾವ ಕ್ರಮ ಕೈಗೊಂಡಿದೆ; 


(ಇ) ಕಳೆದ 5 ವರ್ಷಗಳಲ್ಲಿ ಮೇವು ಖರೀದಿಸಲು ಸರಕಾರ ಎಷ್ಟು ಮೊತ್ತವನ್ನು ಬಿಡುಗಡೆ ಮಾಡಿದೆ ? 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಈ) ಮೇವು ಖರೀದಿಸಲು ಸರಕಾರ ಟಿನ್‌ ಒಂದಕ್ಕೆ ನಿಗದಿ ಪಡಿಸಿದ ಮೊತವೆಷ್ಟು; ಎಷ್ಟು ಟಿನ್‌ ಮೇವನ್ನು 
ಖರೀದಿಸಲಾಗಿದೆ? (ಜಿಲ್ಲಾವಾರು ಮಾಹಿತಿ ನೀಡುವುದು) 


